ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 259 

ವಿಧಾನ ಪರಿಷತ್ತು ಸದಸ್ಯರ ಹೆಸರು ಶ್ರೀ ಎಂ.ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 

ಉತ್ತರಿಸಬೇಕಾದ ದಿನಾಂಕ 02.02.2021 

ಉತ್ತರಿಸುವ ಸಚಿವರು : ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ಮ್ಯವಹಾರಗಳ 
ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು, 


ಇರುವ ವಿಶೇಷ ಮಾನದಂಡಗಳೇನು? (ಸಂಪೂರ್ಣ 


ವಿವರ ನೀಡುವುದು) 


| (ನಿಯಂತ್ರಣ) ಆದೇಶ 2016 ರ ಕಲಂ 6 ಮತ್ತು 


ಕ್ರ.ಸಂ ಪ್ರಶ್ನೆ ಉತ್ತರ 

ಅ ಸರ್ಕಾರವು ಜನ ವಸತಿ ಪ್ರದೇಶದಿಂದ ದೂರ ಇರುವ | ಸಾರ್ವಜನಿಕ ವಿತರಣಾ ಪದ್ಧತಿ ನಿಯಂತ್ರಣ ಆದೇಶ 2016ರ 
ಗ್ರಾಮೀಣ ತಾಂಡ ಪ್ರದೇಶಗಳಲ್ಲಿ ನ್ಯಾಯಬೆಲೆ | ಕಲಂ 11 ರಲ್ಲಿ ಸಗರ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ 
ಅಂಗಡಿಗಳನ್ನು .., ತೆರೆಯಲು | ನ್ಯಾಯಬೆಲೆ ಅಂಗಡಿಗಳಿಗೆ ನಿಯೋಜಿಸಬೇಕಾದ ಕನಿಷ್ಠ ಪಡಿತರ 
ಉದ್ದೇಶಿಸಲಾಗಿದೆಯೇ; ಹಾಗಿದ್ದಲ್ಲಿ ಎಷ್ಟು | ಚೀಟಿಗಳ ಸಂಖ್ಯೆಯನ್ನು ನಿಗಧಿಪಡಿಸಲಾಗಿದ್ದು, ಆದರಂತೆ 
ತಾಂಡ ಪ್ರದೇಶಗಳನ್ನು ಗುರುತಿಸಲಾಗಿದೆ; ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ನ್ಯಾಯಬೆಲೆ ಅಂಗಡಿಗೆ 
(ಜಿಲ್ಲಾವಾರು ವಿವರ ನೀಡುವುದು) ಕನಿಷ್ಠ 500 ಪಡಿತರ ಚೀಟಿಗಳನ್ನು ನಿಯೋಜಿಸಬೇಕಾಗಿರುತ್ತದೆ. 

ನ್ಯಾಯಬೆಲೆ ಅಂಗಡಿ ಮಂಜೂರು' ಮಾಡುವ ಅಧಿಕೃತ 
ಪ್ರಾಧಿಕಾರಿಯು ಗ್ರಾಮಾಂತರ ಪ್ರದೇಶದ ನಿರ್ಜನ ವಸತಿ 
ಪ್ರದೇಶ, ವಿಶೇಷ ಪ್ರದೇಶಗಳಾದ ಬುಡಕಟ್ಟು: ಹಾಂಡಿ, ತಾಂಡಾ, 
ಗೊಲ್ಲರಹಟ್ಟಿ ಇತ್ಯಾದಿಗಳಿಗೆ ನ್ಯಾಯಬೆಲೆ ಅಂಗಡಿ ನೀಡುವ 
ಸಂದರ್ಭದಲ್ಲಿ ಮೇಲೆ ವಿವರಿಸಿದ ಮಿತಿಯನ್ನು 100 ಪಡಿತರ 
ಚೀಟಿಗಳಿಗೆ ಸಡಿಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಜಿಲ್ಲಾವಾರು 
ಮಾಹಿತಿಯನ್ನು ಅನುಬಂಧ-1ರಲ್ಲಿ ಒದಗಿಸಲಾಗಿದೆ. 

ಆ ಈ ರೀತಿ ತಾಂಡ ಪ್ರದೇಶಗಳಲ್ಲಿ ಪರವಾನಿಗೆ | ಗ್ರಾಮಾಂತರ ಪ್ರದೇಶಗಳಲ್ಲಿ . ಹೊಸ ನ್ಯಾಯಬೆಲೆ ಅಂಗಡಿ 
ನೀಡುವ ಒಂದು ನ್ಯಾಯಬೆಕಿ ಅಂಗಡಿಗೆ ಎಷ್ಟು | ತೆರೆಯಲು ಕನಿಷ್ಠ 500 ಪಡಿತರ ಚೀಟಿಗಳನ್ನು 
ರೇಷನ್‌ ಕಾರ್ಡ್‌ಗಳಿಗೆ ಆಹಾರ ಧಾನ್ಯ ಒದಗಿಸಲು | ನಿಗಧಿಪಡಿಸಲಾಗಿದೆ. ಗ್ರಾಮಾಂತರ ಪ್ರದೇಶದ ನಿರ್ಜನ. ವಸತಿ 
1 K ಪ್ರದೇಶ, ವಿಶೇಷ ಪ್ರದೇಶಗಳಾದ ಬುಡಕಟ್ಟು ಹಾಂಡಿ, ತಾಂಡಾ, 
ಕನಸಾ ಲಸರಾಗಾವುದಿ ಗೊಲ್ಲರಹಟ್ಟಿ ಇತ್ಯಾದಿಗಳಿಗೆ ನ್ಯಾಯಬೆಲೆ ಅಂಗಡಿ. ನೀಡುವ | 

_ ಸಂದರ್ಭದಲ್ಲಿ ಮೇಲೆ ವಿವರಿಸಿದ ಮಿತಿಯನ್ನು 100 ಪಡಿತರ 
- NEN ಸಡಿಲಿಸಲು ಅವಕಾಶ ಕಲ್ಪಿಸಲಾಗಿದೆ. 
ಇ | ಈ ತಾಂಡ ಪ್ರದೇಶಗಳಲ್ಲಿ ಪರವಾನಿಗೆ ಪಡೆಯಲು | ಕರ್ನಾಟಕ ಅಗತ್ಯ ವಸ್ತುಗಳ ಸಾರ್ವಜನಿಕ ವಿತರಣಾ ಪದ್ಧತಿ 


ಇದಕ್ಕೆ 
ಅಳವಡಿಸಿದ ತಿದ್ದುಪಡಿ ಆದೇಶ ಸಂಖ್ಯೆ: ಎಫ್‌ ಸಿ ಎಸ್‌ 17 ಆರ್‌ 
ಪಿ ಆರ್‌ 2011(1), ದಿನಾಂಕ 21-05-2018 ಮತ್ತು ತಿದ್ದುಪಡಿ 
ಆದೇಶ'ಸಂಖ್ಯೆ: ಎಫ್‌ ಸಿ ಎಸ್‌ 100 ಆರ್‌ ಪಿ ಆರ್‌ 2019 (ಇ- 
ಆಫೀಸ್‌), ದಿನಾಂಕ 18-12-2020ರ ಆದೇಶಗಳಲ್ಲಿ ನ್ಯಾಯಬೆಲೆ 


4. ಅಧಿಕೃತ ನೋಂದಣಿಯಾದ ಸಹಕಾರ ಸಂಘಗಳು. 
” | 


5. ಅಧಿಕೃತ ನೋಂದಣಿಯಾದ ಪ್ರಾಥಮಿಕ ಬಳಕೆದಾರರ 
ಸಹಕಾರ ಸಂಘಗಳು 

6. ನೋಂದಣಿಯಾದ ಆದಿವಾಸಿ ವಿವಿದೋದ್ದೇಶ ಸಹಕಾರ 
ಸಂಘಗಳು 


7. ನೋಂದಣಿಯಾದ ನೇಕಾರರ ಸಹಕಾರ ಸಂಘಗಳು 

8. ನೊಂದಣಿಯಾದ ಮಹಿಳಾ ವಿವಿಡದ್ಞ್ಲೋದ್ಲ್ಧೇಶ ಸಹಕಾರ 
ಸಂಘಗಳು. | 

9. ನೋಂದಣಿಯಾದ ವಿವಿದೋದ್ಧೋಶ ಸಹಕಾರ ಸಂಘಗಳು 

10. ಅಂಗವಿಕಲ ಕಲ್ಮಾಣ ಸಹಕಾರ ಸಂಘಗಳು 

11.ಸಹಕಾರ ಸಂಘಗಳು ನಡೆಸುವ ಬ್ಯಾಂಕ್‌ ಅಥವಾ ಕೋ- 
ಆಪರೇಟಿವ್‌ ಬ್ಯಾಂಕುಗಳು. 

12. ನ್ಯಾಯಬೆಲೆ ಅಂಗಡಿ ಮಂಜೂರು ಮಾಡುವ ಗ್ರಾಮ 
ಅಥವಾ ಸ್ಥಳ (ಂ೦a॥ty) ದಲ್ಲಿರುವ `ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರದಿಂದ 
ಗುರುತಿಸಲ್ಪಟ್ಟ ಸ್ತ್ರೀ ಶಕ್ತಿ ಗುಂಪು ಮತ್ತು ಮಹಿಳಾ ಸ್ವ | 

ಸಹಾಯ ಗುಂಪುಗಳು, ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ 3 


ವರ್ಷಗಳಿಗೆ. ಕಡಿಮೆ ಅಲ್ಲದ ಅವಧಿಗೆ ಅಸ್ತಿತ್ವದಲ್ಲಿದ್ದು, 
ಸಂಪೂರ್ಣ ಒಂದು ವರ್ಷದ ಅವಧಿಗೆ 1 ಲಕ್ಷ ರೂಗಳ 
ಕನಿಷ್ಠ ಬ್ಯಾಂಕ್‌ ಬ್ಯಾಲೆನ್ಸ್‌ ಹೊಂದಿದ್ದು ಆಯುಕ್ತರಿಂದ 
ಆಗಿಂದಾಗ್ಗೆ ನೀಡಲಾಗುವ . ಎಲ್ಲಾ ಹೆಚ್ಚುವರಿ 


ಷರತ್ತುಗಳನ್ನು ಪೂರೈಸಿರಬೇಕು. 


ಮಹಿಳಾ ಸ್ವಸಹಾಯ ಗುಂಪು ಮತ್ತು ಸ್ತ್ರೀ ಶಕ್ತಿ ಗುಂಪು ಸಲ 


ಅರ್ಹತೆಯನ್ನು ಅಧಿಕೃತ ಪ್ರಾಧಿಕಾರಿಯು ಕಲಂ 11ರ ಉಪ ಕಲಂ 


(2) ರಲ್ಲಿ ವಿವರಿಸಿದ. ವಿಶೇಷ ಪ್ರದೇಶಗಳಲ್ಲಿ 
ಸಡಿಲಗೊಳಿಸಬಹುದಾಗಿರುತ್ತದೆ. 
13. ಖಾಸಗಿ- ' 


ಎ) ವಿಕಲಚೇತನರ ವರ್ಗ Bench mark disability 


೨ ಫ 


ಂಭಿಕವಾಗಿ 400 ನ್ಯಾಯಬೆಲೆ ಅಂಗಡಿಗಳು) ಮತ್ತು 

ಜ) ಂಗಳಮುಖಿಯರ ವರ್ಗ (ಪ್ರಾರಂಭಿಕವಾಗಿ 30 

ನ್ಯಾಯಬೆಲೆ ಅಂಗಡಿಗಳು) 

ಸಿ) ಮೇಲ್ಕಂಡ. ಸಹಕಾರ ಸಂಘಗಳ ಗುಣಮಟ್ಟವನ್ನು ಅವರಿಗೆ 

ನಿಡಲಾಗಿರುವ ಎ ಬಿ ಮತ್ತು ಸಿ ಶ್ರೇಣಿಯ ಆಡಿಟ್‌ 
 ಪರದಿಯನ್ನು ಪರಿಗಣಿಸಲಾಗುವುದು 

ಡಿ) ಸದರಿ ಸಹಕಾರ ಸಂಘಗಳು 03. ವರ್ಷಗಳಿಗಿಂತ 

ಸಂರಸಪಾಗಿನಿೇಕು ಹಾಗೂ ಕಳೆದ 2 ವರ್ಷಗಳಿಂದ 
ರಂತರವಾಗಿ ರೂ. 200000/-ದಷ್ಟು ಮೊತ್ತದ ಬ್ಯಾಂಕ್‌ 


ಆನಾಸ 08 ಆನಾಸ 2021 (ಇ-ಆಫೀಸ್‌) 


\ 
(¢ 
ಆಹಾರ, ನಾಗರಿಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಹಾಗೂ 4 


ಕಾನೂನು ಮಾಪನಶಾಸ್ತ್ರ ಇಲಾಖಾ ಸಚಿವರು. 


SI, No. |Name of the District | No. of Thanda 
Ll Bagalkote 
_ ನಲಗ ಬಗ 
- engaluru Rura 
4 .\Belagavi 
5 _Ballari 
6 Bidar _ 82 
7 Bijapura - 52 " 
- 8 Chamarajanagara 4 | 
° 9 Chikkamagluru 53 
10 Chitrdurga 40 


Annexure to LCQ 259. 


11 
12 


Chikkaballapura 


L 


Koppal 


26 Shivamogga 


32 | 
ETN Bengaluru South 


34 | Benagaluru west 


